ಕರ್ನಾಟಕ ವಿಧಾನ ಪರಿಷತ್ತು 
72 (798) 
ಶ್ರೀಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಬೆಂಗಳೂರು ನಗರ! ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 


AS 
| ಪ್ರವಾಸಿ ತಾಣಗಳುಅಭಿವೃದ್ಧಿ ಬಗ್ಗೆ. 
ಉತ್ತರಿಸುವ ದಿನಾಂಕ : 25-09-2020. 
ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ' ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು, 
ಕ್ರ. ಪ್ರಶೆ ಉತ್ತರ, 
ಸಂ £3 ಸಿರಿ, 
ಗ y- 

ಅ) ಬೆಂಗಳೂರು ನಗರ / ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ | 2015-20 ರ ಪ್ರವಾಸೋದ್ಯಮ ನೀತಿ ಅನ್ವಯ ಬೆಂಗಳೂರು ನಗರ ಮತ್ತು 
ವ್ಯಾಪ್ತಿಯಲ್ಲಿ ಬರುವ ಪ್ರವಾಸಿ ತಾಣಗಳ ಸಂಖ್ಯೆ | ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಲಾಖೆಯು ಈ ಕೆಳಕುಡ 17 ಪ್ರವಾಸಿ 
ಎಷ್ಟು ಮತ್ತು ಅವು ಯಾವುವು; ಹಾಗೂ ಯಾವ | ತಾಣಗಳನ್ನು ಗುರುತಿಸಲಾಗಿರುತ್ತದೆ. ವಿವರ ಕೆಳಗಿನಂತಿದೆ:- 
ಮಾವ  ಸ್ಥಳಗಳಲ್ಲಿರುತ್ತವೆ (ವಿವರಗಳನ್ನು | ಜಲ್ಲೆಯ | ಮಾಲೂರು ಗುರುತಿಸಿರುವ ಪ್ರವಾಸಿ ತಾಣಗಳು | ಮವಾಸಿತಾಣ 

ಹೆಸರು 4 ಗಳಸಂಖ್ಯೆ 
ಸ ಬೆಂಗಳೂರು ಲಾಲ್‌ಭಾಗ್‌, ಕಬ್ಬ 
ಉತ್ತರ ಡೊಡ್ಡ ಬಸವಣ್ಣ ದೇ 
ಬೆಂಗಳೂರು ಬೆಂಗಳೂರು ಅರಮನೆ ಕೋಟೆ, 08 
ದೀವಸ್ಥಾನ, 
02 
03 
02 
02 
1 
ಸ ಒಟ್ಟು; 17 
ಕ ; ರ ! ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬರುವ ಪ್ರವಾಸಿ ತಾಣಗಳ 
9) | ಪ್ರವಾಸಿ ತಾಣಗಳ ಅಭಿವೃಧ್ಧಿಗಾಗಿ ಸ 4 


ಸಾಲಿನಲ್ಲಿ ನಿಗಧಿಪಡಿಸಿ: ಬಿಡುಗಡ ಮಾಡದ | $ಭಿವದಿಗಾಗಿ 2019-20ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರುವ ಹಾಗೂ ವೆಚ್ಚ 
ಸಾಲನಲ್ಲ ನಿಗಧಿಪಡಿಸಿ, ಇಃ k 
ಮ ಜ್ಹ ಮಾಡಿರುವ ಮೊತವಷ್ಟು: | ಮೌಡಿರುವ ಅನುದಾನದ ವಿವರ ಈ ಕೆಳಕಂಡಂತೆ ಇರುತ್ತದೆ. 
ಹಾಗೂ ಐಜಚ್ಚ ನಿ ಮೂತ್ತಿಐಷ್ಟು; 
(ರೂ.ಲಕ್ಷಗಳಲ್ಲಿ) 
(ಸಂಪೂರ್ಣ ಮಾಹಿತಿ ನೀಡುವುದು) SEEN ಕಾಮಗಾರಿಗಳ | 'ಅಂದಾಜು ಬಿಡುಗಡೆ ಮಾಡಿರುವ 
ಜಿಲ್ಲೆಗಳ ಈಸ ಸಂಖ್ಯೆ ಮೊತ್ತ ಅನುದಾನ 


| 10 511.58 


[ 
ಬೆಂಗಳೂರು ನಗರ ಮತ್ತು `ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬರುವ ಪ್ರವಾಸಿ 


ಯಾವುದಾದರೂ ಯೋಜನೆಯನ್ನು ತಾಣಗಳ ಸಂರಕ್ಷಣೆಗಾಗಿ ಈ ಕೆಳಕಂಡ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. KF 


ಸದರಿ ಪ್ರವಾಸಿ ತಾಣಗಳ ಸಂರಕ್ಷಣೆಗಾಗಿ ಸರ್ಕಾರ 
ರೂಪಿಸಿದೆಯೇ; ಹಾಗಿದ್ದಲ್ಲಿ, ಯಾವ ME - 
ಯೋಜನೆಯನ್ನು ರೂಪಿಸಲಾಗಿದೆ; ಬೆಂಗಳೂರು'ನಗರೆ.ಜಿಲ್ಲಿ a ಬ 
1. 2016-17 ನೇ ಬೆಂಗಳೂರು ನಗರದ" ಕಬ್ಬನ್‌ ಪಾರ್ಕ್‌ನಲ್ಲಿರುವ ಕಿಂಗ್‌..ಎಡ್ಡರ್ಡ್‌ 
ಪ್ರತಿಮೆಯ ಸುತ್ತ ಇರುವ ಕಾಂಪೌಂಡ್‌ ' ನವೀಕರಣ ಕಾಮಗಾರಿಯನ್ನು ರೂ.34.20 
ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು 
ಮತ್ತು ಪರಂಪರೆ ಇಲಾಖೆ, ಮೈಸೂರು ರವರ ಮೂಲಕೆ ಅನುಷ್ಠಾನಗೊಳಿಸಿ 


ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. 


2. 2016-17ನೇ ಸಾಲಿನಲ್ಲಿ ಬೆಂಗಳೂರು ಕೆಂಪೇಗೌಡರ 4 ಕಾವಲು ಗೋಪುರದ ಸಂರಕ್ಷಣಾ 
ಕಾಮಗಾರಿಯನ್ನು ರೂ,23.30 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು 
ಮಂಜೂರಾಗಿರುತ್ತದೆ. ಸದರಿ ಕಾಮಗಾರಿಯನ್ನು ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು 


ಮತ್ತು ಪರಂಪರೆ ಇಲಾಖೆ, ಮೈಸೂರು ರವರ ಮೂಲಕ ಅಸುಷ್ಠಾನಗೊಳಿಸಲಾಗುತ್ತಿದೆ. 
ಳೂ ಛ್ರ' ' ಸೊ" 


{ 
[3] 
$ 
[C1 
£ 
34 
[ol 
pA 
[x 
pS 
3 
| 
g 
ಫ 
[4 
ty 
pal 
kl 
P 
a 
[8 
[ 
[el 
[o 
fei 
pl 
pd 
[2 
3 
ck 
[4X 
g 
pd 
@ 
[43 


ಮಂಜೂರಾಗಿರುತ್ತದೆ. ಸದರಿ ಕಾಮಗಾರಿಯನ್ನು ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು 


ಮತ್ತು ಪರಂಪರೆ ಇಲಾಖೆ, ಮೈಸೂರು ರವರ ಮೂಲಕ ಅನ 


ನಗೊಳಿಸಲಾಗುತ್ತಿದೆ, 


y 
[e 
3 

[al 
Ci 
4 
[= 


ಸದರಿ ಕಾಮಗಾರಿಯ ಟೆಂಡರ್‌ ಪ್ರಕಿಯೆ ಪ್ರಗತಿ 


4. 2018-19ನೇ ಸಾಲಿನಲ್ಲಿ “ಬೆಂಗಳೂರು ಕಸ್ತೂರಬಾ ರಸ್ತೆಯಲ್ಲಿರುವ ಸರ್ಕಾರಿ ವಸ್ತು 
ಸಂಗ್ರಹಾಲಯ ಕಟ್ಟಡ ಸಂರಕ್ಷಣೆ ಮತ್ತು ನವೀಕರಣ ಕಾಮಗಾರಿಯನ್ನು ರೂ.830.00 
ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿರುತ್ತ ತ್ತದೆ, ಈ 


ಕಾಮಗಾರಿಯನ್ನು ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, 


ಮೈಸೂರು ರವರ ಮೂಲಕ ಅನುಷ ಹಾನಗೊಳಿಸಲು ಸರ್ಕಾರದ ಅನುಮೋದನೆ 
ಡಲಾಗಿದೆ. ಮುಂದುವರೆದ -: ಕಾಮಗಾರಿಗಳಿಗೆ ಅನುದಾನವನ್ನು ವಿನಿಯೋಗಿಸ 


ಬೇಕಾಗಿರುವುದರಿಂದ, ಸದರಿ ಕಾಮಗಾರಿಯನ್ನು ಕೈಗೊಳ್ಳಲು ಆರ್ಥಿಕ ಇಲಾಖೆಯ 
5 ; 


“ಬೆಂಗಳೂರು ಗ್ರಾಮಾಂತರ 
1. 2018-19ನೇ ಸಾಲಿನಲ್ಲಿ ದೇವನಹಳ್ಳಿ ಕೋಟೆ ಪ್ರದೇಶದಲ್ಲಿ ಪ್ರವಾಸಿ ಸೌಲಭ್ಯಗಳ 


' ಅಭಿವೃದ್ಧಿ. ಕಾಮಗಾರಿಯನ್ನು, ರೂ.230.00 ಲಕ್ಷಗಳಲ್ಲಿ ಕೈಗೊಳ್ಳಲು “ಸರ್ಕಾರ 


ಮಂಜೂರಾತಿ ನೀಡಿದ್ದು, ಭಾರತೀ 
ಯಿಂದ ಅನುಮತಿ ನಿರೀಕ್ಷಿಸಲಾಗುತ್ತಿದೆ. ಎ.ಎಸ್‌.ಐ. ಯಿಂದ ಅನುಮತಿ ದೊರೆತ ಸಂತರ 


ಮುಂದಿನ ಕ್ರಮ ವಹಿಸಲಾಗುವುದು. 


wl 


ಕ್ರ ರ 

ಸು ಪ್ರಶ್ನೆ ಉತ್ತರ 

ಈ) ಮಾ ಹ ವಾತ ಗಲ ಆ f Ny 
ಸದರಿ ಪ್ರವಾಸಿ ತಾಣಗಳ ಸಂರಕ್ಷಣೆಗಾಗಿ ಇನ್ನು | ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಬಂಡವಾಳ ವೆಚ್ಚಗಳ ಲಿಕ್ಕಶೀರ್ಷಿಕೆ.ಆಡಿಯಲ್ಲಿ ರೂ.20.00 
ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು | ಕೋಟಿ ಅನುದಾನ ಒದಗಿಸಿದ್ದು, ಮುಂದುವರೆದ ಕಾಮಗಾರಿಗಳಿಗೆ ಈ ಅನುದಾನವನ್ನು 


ಕೈಗೆತ್ತಿಕೊಳ್ಳಲು 
ಆಲೋಚಿಸಿದೆಯೇ? 


ಸರ್ಕಾರವು | ವಿನಿಯೋಗಿಸಬೇಕಾಗಿದೆ. ಹೊಸ ಯೋಜನೆ ! ಕಾಮಗಾರಿಗಳನ್ನು ಅನುದಾನದ ಲಭ್ಯತೆಗೆ 


ಅನುಗುಣವಾಗಿ ಕೈಗೆತ್ತಿಕೊಳ್ಳುವ ಬಗ್ಗೆ ಪರಿಶೀಲಿಸಲಾಗುವುದು, 


. ಕಡತ ಸಂಖ್ಯೆ: ಟಿಓಆರ್‌ 184 ಟಿಡಿವಿ 2020 


| (ಸಿ.ಟಿ.ರವಿ) 
- ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ. ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು . 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ; 72 (798)ಕ್ಕಿ ಅನುಬಂಧ 
2019-20ನೇ ಸಾಲಿನಲ್ಲಿ ಬೆಂಗಳೂರು ಪಗರ/!ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗಳಲ್ಲಿ ಕೈಗೊಂಡಿರುವ. 


ಕಾಮಗಾರಿಗಳಿಗೆ ಬಿಡುಗಡೆ !ಪೆಚ್ನೆ ಮಾಡಿರುವ ಅನುದಾನದ" ವಿವರ 


ತಾಣದಲ್ಲಿ ಪ್ರವಾಸಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ. 


ಬೆಂಗಳೂರು ನಗರ ಜಿಲ್ಲೆಯ ದೊಡ್ಡ ಆಲದಮರ ಪ್ರವಾಸಿ ತಾಣದಲ್ಲಿ ' 


ವಿದ್ಯುತ್‌ ಅಲಂಕಾರ, ಪಾದಚಾರಿ ಮಾರ್ಗ ನಿರ್ಮಾಣ, ತಂತಿ ಬೇಲಿ 
ಅಳವಡಿಕೆ, ಮಕ್ಕಳ ಆಟಿದ ಅಂಗಳ ನಿರ್ಮಾಣ, ಸುಸಚ್ಚಿತ ಆಸನಗಳ 
ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ, ಸಂಪರ್ಕ ರಸ್ತೆ ಮುಂತಾದ ಧಾಮ, 


ಬೆಂಗಳೂರು ದಕ್ಸಿಣ ತಾಲ್ಲೂಕು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ 
ಮಠದ ಅವರಣದಲ್ಲಿ ಶ್ರೀ ಮಹಾಮೇರು ಪಂಚಗಣಪತಿ 
ದೇವಾಲಯದ ಬಳಿ ಯಾತ್ರಿನಿವಾಸ ನಿರ್ಮಾಣ. 


ಬೆಂಗಳೂರು ದಕ್ಟಿಣ ತಾಲ್ಲೂಕು, ಕೆಂಗೇರಿಯ ಮಾರಮ್ಮ ದೇವಸ್ಥಾನದ 
ಬಳಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ. 


ಹಮ್ಮಿಗೆಪುರ ಶ್ರೀ ಗುಟ್ಟೆ ಅಂಜನೇಯ, ಸ್ವಾಮಿ ದೇವಸ್ಥಾನದ ಬಳಿ 
ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ. 


ಬೆಂಗಳೊರಿನ ಮಲ್ಲತ್ತಹಳ್ಳಿಯಲ್ಲಿರುವ ಕಲಾಗ್ರಾಮದ ಮುಂದುವರೆದ 
ಕಾಮಗಾರಿಗಳು ಶ್ರೀ ಲಕ್ಸೇ ನರಸಿಂಹ 


[ಬೆಂಗಳೂರು ನಗರದ ದಸರಪುರ ಹೋಬಳಿ, ಕಮ್ಮಸಂದ್ರ: ಗ್ರಾಮದ 
ಶ್ರೀ ಲಕ್ಟ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿ. 


ಬೆಂಗಳೂರು ನಗರ ಜಲ್ಲೆ ಬ್ಯಾಟಿರಾಯನಪುರ ಅಮೃತಹಳ್ಳಿ ಕೆರೆಯ 


ಹತ್ತಿರ. ಪ್ರವಾಸೋದ್ಯಮ ಮೂಲಭೂತ ಸೌಕರ್ಯಗಳ ಅಭಿವೈದ್ಧ: 


2019-20 
ಬಂಡವಾಳ 
ವೆಚ್ಚಗಳು 
ಟ 


2019-20 
ಬಂಡವಾಳ 
ವೆಚ್ಚಗಳು 


ಕೆ.ಆರ್‌.ಐ.ಡಿ.ಎಲ್‌ 


ಕೆ.ಆರ್‌.ಐ.ಡಿ.ಎಲ್‌ 


ಜಿಲ್ಲಾ ಪಂಚಾಯಿತಿ 
(ಪಿ.ಆರ್‌.ಇ.ಡಿ) 


” [ಜಲ್ಲಾ ಪಂಚಾಯಿತಿ 


(ಪಿ.ಆರ್‌.ಇ.ಡಿ) 


ಕೆ.ಆರ್‌.ಐ.ಡಿ. 
ಎಲ್‌ 
ಬೆಂಗಳೂರು 


“| ಅಂದಾಜು ಅನುಷ್ಟಾನ . 2 
ಮೊತ್ತ ಸ್ಲೆ "| ಮಾಡ 


ದೇವನಹಳ್ಳಿಯ ಶ್ರೀ ಸಿದ್ದಾಚಲಂ ಸ್ಕೂಲಭದ್ರಧಾಮ ಜೈನ್‌ 
13 ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ. 


ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬೆಳವಂಗಲ ಹೋಬಳಿಯ | ೫7-೬ 


pe ಬಂಡವಾಳ 
ಖಾನಿಮರಠಕ್ಕೆ ಯಾತ್ರಿನಿವಾಸ ಕಟ್ಟಿಡ ನಿರ್ಮಾಣ. ವೆಚ್ಚಗಳು 


ನೆಲಮಂಗಲ ತಾಲ್ಲೂಕು, ಸೋಮಪುರ ಹೋಬಳಿ, 


15 |ದೇವರಹೊಸಹಳ್ಳಿಯಲ್ಲಿರುವ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ 
ಆವರಣದಲ್ಲಿ ಯಾತ್ರಿನಿವ್ಲಾಸ ನಿರ್ಮಾಣ. 


He 


